ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 487 
2 ಸದಸ್ಯರಹೆಸರು : ಶ್ರೀ ಶಶೀಲ್‌ ಜಿ. ಸಮೋಶಿ ಶಿಕ್ಷಕರ ಕ್ಷೇತ್ರದಿಂದ 
| ಚುನಾಯಿತರಾದವರು) 
3 ಉತ್ತರಿಸುವ ದಿಸಾಂಕ : 10.12.2020 
ಉತ್ತರಿಸುವ ಸಚಿವರು : ಸನ್ಮಾನ್ಯ ಮುಖ್ಯಮಂತ್ರಿಯವರು 
[ಪ.ಸಂ ಪ್ರಶ್ನೆ ಉತ್ತರ 
(ಅ) 201೩ನೇ. ಸಾಲಿವಿಂದ ಇಲ್ಲಿಯವರೆಗೆ | 2014ನೇ ಸಾಲಿನಿಂದ ಇಲ್ಲಿಯವರೆಗೆ ಕಲ್ಯಾಣ ಕರ್ನಾಟಿಕ 
ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ಧಿ | ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ನೀಡಿರುವ ಅನುದಾನ 
ಮಂಡಳಿಗಳಿಗೆ ನೀಡಿರುವ ಅನುದಾನ | ಮಾಹಿತಿ ಈ ಕೆಳಗಿನಂತೆ. 
ಎಷ್ಟು; (ವರ್ಷವಾರು ಮಾಹಿತಿ (ರೂ.ಹೋಟಿಗಳಲ್ಲಿ) 
Hii ಸರ್ಕಾರದಿಂದ ಗ 
ಅರ್ಥಿಕ ವರ್ಷ ಥರ SANE 
ಅಮುದಾನ 
R 1 2 3 
2014-15 600.00 300.00 | 
2015-16 1000.00 750.00 - | 
2016-17 1000.00 750.00 
2017-18 1000.00 . 800.00 
2018-19 1000.00 1000.00 
2019-20 1500.00 1125.00 
2020-21 
(30.11.2020ರ 1131.86 544.04 
ಅಂತ್ಯಕ್ಕೆ) 


2014ನೇ " ಸಾಲಿನಿಂದ ಇಲ್ಲಿಯವರೆಗೆ | 2014ನೇ . ಸಾಲಿನಿಂದ ಇಲ್ಲಿಯವರೆಗೆ ಅನುದಾನ 
ಅನುದಾನ" ಬಿಡುಗಡೆಯಾಗಿ ಖರ್ಚಾದ | ಬಿಡುಗಡೆಯಾಗಿ ಖರ್ಚಾದ ಅನುದಾನದ ವಿವರ ಈ 
ಅನುದಾನ ಎಷ್ಟು; (ವರ್ಷವಾರು ಮಾಹಿತಿ | ಕೆಳಗಿನಂತೆ. 


ವೀಡುವುದು) y (ರೂ.ಕೋಟಿಗಳಲ್ಲಿ) 
ಸರ್ಕಾರದಿಂದ | ಮಂಡಳಿಯಿಂದ 
ಆರ್ಥಿಕ ವರ್ಷ ಖುನಿಢಳಿಗೆ ಖರ್ಚಾದ 
ಬಿಡುಗಡೆಯಾದ nS 
ಅನುದಾನ 
2 3 
300.00 322.59 
750.00 493.66 


750.00 
800.00 


960.02 
RARE: | 
450.32 


2018-19 1000.00 1193.54 
2019-20 1125.00 1246.81 
2020-21 

(30.11.2020ರ 544.04 553.45 
ಅಂತ್ಯಕ್ಕೆ) 


(ಇ) 


ಕಲ್ಯಾಣ ಕರ್ನಾಟಿಕ ಅಭಿವೃದ್ಧಿ 
ಮಲಿಡಳಿಯಲ್ಲಿ ವಿಗದಿತ ಅನುದಾನ 
ಖರ್ಚಾಗದೇ ಇರಲು ಕಾರಣಗಳೇನು; 
ಆಯಾ ಅನುದಾನ ಅದೇ ವರ್ಷ 
ಖರ್ಚಾಗಲು ಸರ್ಕಾರ ಕೈಗೊಂಡಿರುವ 
ಕ್ರಮವೇನು? 


"| ಕಾಲಾವಧಿಯಲ್ಲಿ 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ 
ವ್ಯಾಪ್ತಿಯಲ್ಲಿ 6 ಜಿಲ್ಲೆಗಳು ಸೇರ್ಪಡೆಗೊಂಡಿದ್ದು, 
ಮೈಕ್ರೋ ಹಾಗೂ ಮ್ಯಾಕ್ಫೋ ಯೋಜನೆಯಡಿ ಕ್ರಿಯಾ 
ಯೋಜನೆ ರೂಪಿಸಲಾಗುತ್ತಿದ್ದ ಜನಪ್ರತಿನಿಧಿಗಳು 
ಅಗತ್ಯ ಕಾಮಗಾರಿಗಳನ್ನು ವಿಗದಿತ ಅವಧಿಯಲ್ಲಿ 
ಸೂಚಿಸದಿರುವುದು ಹಾಗೂ ಅನುಮೋದನೆಗೊಂಡ 
ಕಾಮಗಾರಿಗಳಿಗೆ ಸ್ಥಳಾವಕಾಶದ ಸಮಸ್ಯೆಗಳು 
ಎದುರಾಗುತ್ತಿರುವುದು ಮತ್ತು ಅನುಮೋದನೆಗೊಂಡ 
ಕಾಮಗಾರಿಗಳು ಕೆಲವು ಸಂದರ್ಭಗಳಲ್ಲಿ 
ಬದಲಾವಣೆಯಾಗುತಿರುವುದು, ಕಾಮಗಾರಿಗಳ 
ಅಂದಾಜು ತಯಾರಿಕೆ, ಆಡಳಿತಾತಹ ಅನುಮೋದನೆ 
ಟೆಂಡರ್‌ ಪ್ರಕ್ರಿಯೆಯಲ್ಲಿ ಬಿಡ್‌ದಾರರು ಭಾಗವಹಿಸದೇ 
ಇರುವುದು ಹಾಗೂ ಕಾಮಗಾರಿಗಳನ್ನು ಟೆಂಡರ್‌ 
ಮೂಲಕ ಪಡೆದ ಗುತ್ತಿಗೆದಾರರು, ಕಾಮಗಾರಿಗಳ 
ಅನುಷ್ಠಾನದಲ್ಲಿ ಹಲವಾರು ಕಾರಣಗಳಿಂದ ವಿಳಂಬ 
ಮಾಡುತಿರುವುದು, ಹೀಗೆ ಹಲವು ಕಾರಣಗಳಿಂದ |" 
ಅನುಮೋದನೆಗೊಂಡ ಕಾಮಗಾರಿಗಳು ಅದೇ ವರ್ಷ 
ಪೂರ್ಣವಾಗದೇ ಇರುವ ಕಾರಣದಿಂದ ಈ ಹಿಂದೆ 
ಅನುದಾನವು ವೆಚ್ಚವಾಗದೇ ವಿಳಂಬವಾಗುತ್ತಿತ್ತು ಆದರೆ 
2018-19 ರಿಂದ ಆಯಾ ಅನುದಾನ ಅದೇ ವರ್ಷ ಖರ್ಚು 
ಆಗುತ್ತಿದೆ. 
ಸರ್ಕಾರವು ಕ್ರಿಯಾಯೋಜನೆಯನ್ನು ನಿಗದಿತ 

ಅನುಮೋದನೆ ನೀಡುತ್ತಿದ್ದು 
ಅಂದಾಜು ತಯಾರಿಕೆ ಆಡಳಿತಾತ್ಮಕ ಅನುಮೋದನೆಗೆ 
ಸಂಬಂಧಿಸಿದಂತೆ - ರೂ.1000ಕೋಟಿ ವರೆವಿಗೆ 
ಮಂಡಳಿಗೆ ಅಧಿಕಾರ ನೀಡಿದ್ದು, ಪಾರದರ್ಶಕವಾಗಿ 
ಶೀರ್ಪದಲ್ಲಿ ಉತ್ಕೃಷ್ಟವಾಗಿ ಅನುಷ್ಠಾನವಾಗಲು 
ಹಾಗೂ ವಿಗದಿತ ಕಾಲಾವಧಿಯಲ್ಲಿ ' ವೆಚ್ಚಭರಿಸಲು 
ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಸಂಖ್ಯೆ: ಪಿಡಿಎಸ್‌ 75 ಹೆಚ್‌ಕೆಡಿ.2020 


ಬಾತ 


(ಬಿ.ಎಸ್‌.ಯಡಿಯೂರಪ್ಪ). 
ಮುಖ್ಯಮಂತ್ರಿ 


